ಕರ್ನಾಟಕ ವಿಧಾನ ಪರಿಷತ್ತು 


ಸರ್ಕಾರಿ ಆಸ್ಪತ್ರೆಯ ಹೆಚ್ಚುವರಿ 
ಕಟ್ಟಡವನ್ನು ನಿರ್ಮಿಸಲು ಎಷ್ಟು 
ಅನುದಾನವನ್ನು ಮಂಜೂರು 
ಮಾಡಲಾಗಿದೆ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 70 
ಮಾನ್ಯ ಸದಸ್ಯರ ಹೆಸರು : ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 7-12-2020 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಕ್ರ. ಪ್ರಶ್ನೆ ಉತ್ತರ 
ಸಂ. 
ಅ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ | ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 450 


ಹಾಸಿಗೆಯ ಆಸ್ಪತ್ರೆ ಕಟ್ಟಡವನ್ನು ನಿರ್ನಿಸಲು 
ಸರ್ಕಾರದ ಆದೇಶದ ಸಂಖ್ಯ: ಆಕುಕ 105 
ಎಂಪಿಎಸ್‌ ಬೆಂಗಳೂರು 
ದಿನಾ೦ಕಃ06.11.209 ರಲ್ಲಿ ಅಂದಾಜು ಮೊತ್ತ 
ರೂ.10.00 ಕೋಟಿಗಳಿಗೆ ಲೆಕ್ಕ ಶೀರ್ಷಿಕೆ: 4210- 
03-105-1-10-386 ನಿರ್ಮಾಣ ಅಡಿಯಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


2019, 


ಸದರಿ ಕಟ್ಟಡ ಕಾಮಗಾರಿಗೆ ಹಣ 
ಬಿಡುಗಡೆ ಮಾಡಲಾಗಿದೆಯೇ: 
ಬಿಡುಗಡೆಯಾಗಿದ್ದಲ್ಲಿ, ಇದುವರೆಗೂ 
ಎಷ್ಟು ಹಣ ಬಿಡುಗಡೆಯಾಗಿದೆ; 


ಸದರಿ ಕಟ್ಟಡ ಕಾಮಗಾರಿಗೆ ಇದುವರೆಗೂ 
ರೂ.59 ಕೋಟಿ ಪ್ರಾರಂಬಿಕ ಹಣ ಬಿಡುಗಡೆ 
ಮಾಡಲಾಗಿದೆ. 


ಸದರಿ ಕಾಮಗಾರಿಯು ಪ್ರಸ್ತುತ 
ಯಾವ ಹಂತದಲ್ಲಿದೆ; ಹಾಗೂ 
ಯಾವ ಕಾಲಮಿತಿಯೊಳಗೆ ಈ 
ಕಾಮಗಾರಿಯನ್ನು ಪೂರ್ಣಗೊಳಿಸಿ, 
ಲೊಳಕಾರ್ಪಣೆಗೊಳಿಸಲಾಗುವುದು? 


ಕಾಮಗಾರಿಯನ್ನು ಪ್ರಾರಂಭಿಸುವ ಮುನ್ನ 
ಹೊಸ ಆಸ್ಕತ್ರೆ ಕಟ್ಟಡ ನಿರ್ಮಿಸುವ ಉದ್ದೇಶಿತ 
ಜಾಗದಲ್ಲಿ ಹಳೆ ಕಟ್ಟಿಡಗಳಿದ್ದು, ಸದರಿ 
ಕಟ್ಟಡಗಳನ್ನು ನೆಲಸಮ ಮಾಡಿ 
ಅವಶೇಷಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಿಡ 
ಕಾಮಗಾರಿಯನ್ನು ನಿರ್ವಹಿಸಬೇಕಾಗಿದ್ದು, 
ಅದರಂತೆ, ಹಳೆ ಕೆಟ್ಟಿಡಗಳನ್ನು ತೆರವುಗೊಳಿಸಿ 
ವಿಲೇವಾರಿ ಮಾಡಲಾಗಿರುತ್ತದೆ ಹಾಗೂ 
ಜಾಗವನ್ನು ಸಮತಟ್ಟು ಮಾಡಲಾಗಿರುತ್ತದೆ 
ಹಾಗೂ ಪ್ರಸ್ತುತ ಹಂತದಲ್ಲಿ ಸದರಿ ಕಟ್ಟಿಡ 
ಕಾಮಗಾರಿಯ ಪಾಯಗಳಿಗೆ ಮಣ್ಣು ಅಗೆತ 
ಮತ್ತು ಕಾಂಕ್ರೀಟ್‌ ಕಾಮಗಾರಿ 


ಪ್ರಗತಿಯಲ್ಲಿರುತದೆ. 


ಸದರಿ ಕಾಮಗಾರಿಯನ್ನು ಕೈಗೊಂಡು 
ಮುಕ್ತಾಯಗೊಳಿಸಲು ಗುತ್ತಿಗೆ ಕರಾರಿನಲ್ಲಿ 
(ದಿನಾಂಕ:29.01.2020 ರಿಂದ 28.01.2022ರ 
ವರಗೆ, 24 ತಿಂಗಳು ಕಾಲಾವಧಿಯನ್ನು 
ನಿಗದಿಪಡಿಸಲಾಗಿರುತ್ತದೆ. 


ಹೊಸ ಆಸ್ಪತ್ರೆ ಕಟ್ಟಿಡಗಳನ್ನು ನಿರ್ಮಿಸಲು 
ಪ್ರಾರಂಭಿಕ ಹಂತದಲ್ಲಿ ಅನಿರೀಕ್ಲಿತವಾಗಿ 
ಎದುರಾದ ಆರೋಗ್ಯ ತುರ್ತು ಪರಿಸ್ಥಿತಿಗೆ 
ಕಾರಣವಾದಂತಹ ಕೊರೋನಾ 
ಮೈರಾಣುವಿನಿಂದಾಗಿ ಹಾಗೂ ಈ ತುರ್ತು 
ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರವು 
ವಿಧಿಸಿದ ನಿರ್ಬಂಧದ  ಅಆದೇಶಗಳಿಂದಾಗಿ 
(ಲಾಕ್‌ಡೌನ್‌) ಕಾಮಗಾರಿಯ ಪ್ರಾರಂಭಿಕ 
ಹಂತದಲ್ಲಿ ಹಿನ್ನಡೆಯಾಗಿರುತ್ತದೆ ಹಾಗೂ 
ತದನಂತರದಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ 
ಸುರಿದಂತ ಭಾರಿ ಮಳೆಯಿಂದಾಗಿ ಮಾನ್ಯ 
ಜಿಲ್ಲಾಡಳಿತವು ಮರಳು ವಾಹನ ಹಾಗೂ ಬಾರಿ 
ಪಾಹನಗಳ ಸಾಗಣೆಗೆ ವಿಷೇಧ ಜರಿದ 
ಹಿನ್ನಲೆಯಲ್ಲಿ ಕಾಮಗಾರಿಯ ಪ್ರಾರಂಭಕ್ಕೆ 
ಮತ್ತಷ್ಟು ಹಿನ್ನಡೆಯಾಗಿರುತ್ತದೆ. ಈ ಎಲ್ಲಾ 


ಪರಿಸ್ಥಿತಿಯಿಂದಾಗಿ ಕಾಮಗಾರಿಯು 
ಸ್ಥಗಿತಗೊಂಡಿದ್ದು, ಈಗಷ್ಟೇ 
ಪ್ರಾರಂಭಿಸಲಾಗಿದ್ದು, ನಿಗಧಿತ ಗುತ್ತಿಗೆ 
ಕಾಲಾವಧಿಯೊಳಗೆ ಕಾಮಗಾರಿಯನ್ನು 


ಪೂರ್ಣಗೊಳಿಸಲು ಯೋಜಿಸಿದೆ. 


ಆಕುಕ 138 ಎಸ್‌.ಎ೦.ಎ೦. 2020 


(ಡಾ: 


ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


